ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


564 

ಶ್ರೀ ವೈ. ಎ. ನಾರಾಯಣಸ್ವಾಮಿ 

09-03-2020 

ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 


7 
ಪಶ್ನೆ | 


ಉತ್ತರ 


[ 
(ಅ) 


ಕಳೆದ ಒಂದು ವರ್ಷದಿಂದ ಪ್ರಾಥಮಿಕ 
ಶಾಲೆಯಿಂದ ಹಿಡಿದು ಪದವಿ ಪೂರ್ವ 
ಕಾಲೇಜಿನವರೆಗೆ ತಿಂಗಳಿಗೆ ಸರಿಯಾಗಿ 
ವೇತನ ಬಟವಾಡೆ ಆಗದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದರೆ, ಇದಕ್ಕೆ ಕಾರಣಗಳೇನು: 


ಬಂದಿದೆ. 


1] ಜಿಲ್ಲಾ ಪಂಚಾಯತ್‌ ಮತ್ತು ತಾಲ್ಲೂಕು ಪಂಚಾಯತ್‌ 
ವ್ಯಾಪ್ತಿಯಲ್ಲಿ ವೇತನ ಪಡೆಯುತ್ತಿರುವ ಶಿಕ್ಷಕರ ಮತ್ತು 
ಸಿಬ್ಬಂದಿಗಳ - ವೇತನವನ್ನು ಈ ಸಾಲಿನಲ್ಲಿ ಖಜಾನೆ-2 
ವ್ಯವಸ್ಥೆಯಡಿ ಪಾವತಿಗೆ ಕ್ರಮವಹಿಸಲಾಗುತ್ತಿತ್ತು. ಆದುದರಿಂದ 


ಶಿಕ್ಷಕರ ಬ್ಯಾಂಕ್‌ ವಿವರಗಳನ್ನು, ಖಜಾನೆ-! ರಿಂದ ಖಜಾನೆ-2' 


ತಂತ್ರಾಂಶಕ್ಕೆ. ವರ್ಗಾಯಿಸುವ ಹಂತದಲ್ಲಿ ಕೆಲವು ತಾಂತ್ರಿಕ 
ತೊಂದರೆಯಿಂದಾಗಿ ವೇತನ ಪಾವತಿಯಲ್ಲಿ ವಿಳಂಬವಾಗಿರುತ್ತದೆ. 


2] ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಬೋಧಕ ಸಿಬ್ಬಂದಿಗಳಿಗೆ ಅಕ್ಟೋಬರ್‌  ಮಾಹೆಯವರೆಗೆ 
ಸರಿಯಾಗಿ ವೇತನ ಬಟವಾಡೆ ಮಾಡಲಾಗಿದೆ. "ಅಕ್ಟೋಬರ್‌ 
ಮಾಹೆಯಿಂದ ಖಜಾನೆ-2 ವ್ಯವಸ್ಥೆಯಡಿ ವೇತನ ಪಾವತಿಗೆ 


| ಹಂತದಲ್ಲಿ ಹಾಗೂ ಖಜಾನೆ-2 ತಂತ್ರಾಂಶದಲ್ಲಿ 
ಅಳವಡಿಸುವಿಕೆಯಲ್ಲಿ ಉಂಟಾದ ತೊಂದರೆಗಳಿಂದ ಸಹ ವೇತನ 


“ ಪಾವತಿ ವಿಳಂಬವಾಗಿರುತ್ತದೆ. 


ಕ್ರಮ ಕೈಗೊಳ್ಳಲಾಗಿದ್ದು. ಪ್ರಾರಂಭಿಕ ಮಾಹೆಗಳಲ್ಲಿ ತಾಂತ್ರಿಕ 
ಮಾರ್ಪಾಡುಗಳು, ಇಂದೀಕರಣ, ಆಯವ್ಯಯ 
ಮರುಹೊಂದಾಣಿಕೆ ಹಾಗೂ ಇತರೆ ತಾಂತ್ರಿಕ ಕಾರಣಗಳಿಂದ | 


ಮೊದಲ 2 ಮಾಹೆಗಳ ವೇತನ ಬಟವಾಡೆ : ವಿಳಂಬವಾಗಿದ್ದು, ; 
ನಂತರದ ಮಾಹೆಗಳಲ್ಲಿ ಸರಿಯಾಗಿ. ವೇತನ ಪಾವತಿಯಾಗುತ್ತಿದೆ. ; 


3] 2019-20ನೇ ಸಾಲಿನ ಅನುದಾನದಲ್ಲಿ 2018-19ನೇ ಸಾಲಿನ 
ವೇತನ ಬಾಕಿಗಳನ್ನು ಡ್ರಾ ಮಾಡಿದ್ದರಿಂದ ಅನುದಾನ ಕೊರತೆ 
ಉಂಟಾಗಿದ್ದು, ಹೆಚ್ಚುವರಿ ಅನುದಾನ ಒದಗಿಸುವ ಮೂಲಕ 


ಸರಿಪಡಿಸಿದೆ. - 


4 ಸರ್ಕಾರದಿಂದ ಅನುದಾನ ಬಿಡುಗಡೆ ಆದ ನಂತರ ಜಿಲ್ಲಾ 
ಪಂಜಾಯತ್‌ ಹಾಗೂ ತಾಲ್ಲೂಕು ಪಂಚಾಯತ್‌ ಹಂತದಲ್ಲಿ | 


ವೇತನ ಬಿಲ್ಲುಗಳನ್ನು 


್ಸಿ ಸಿದ್ದಪಡಿಸುವುದು, ಮೇಲುಸಹಿ ಮಾಡುವ 


ಗ ಪ್ರತಿ ತಿಂಗಳು 5ನೇ ತಾರೀಖಿನ ಒಳಗೆ 


ವೇತನ ಬಟವಾಡೆ ಮಾಡಲು ಇರುವ 
ತೊಂದರೆ ಏನು: 


ರಾಜ್ಯದ ರವೊಂದು ಪಕ್ಷೆಣಾರ್ಲಾಹಗಳಕ್ಲ ಅನುದಾನದ 
ಕೊರತೆಯಿಂದಾಗಿ 2019-20ನೇ ಸಾಲಿನಲ್ಲಿ ಪ್ರತೀ ತಿಂಗಳು 
ವೇತನ ಕ್ರಮವಾಗಿ ಆಗಿರುವುದಿಲ್ಲ ವೇತನ ಅನುದಾನ 
ಲಭ್ಯವಿರುವ ಎಲ್ಲಾ ಜಿಲ್ಲೆಾಲ್ಲೂಕುಗಳಲ್ಲಿ ನಿಗದಿತ; 
ಕಾಲಾವಧಿಯೊಳಗಾಗಿ ವೇತನ ಪಾವತಿ ಆಗುತ್ತಿರುತ್ತದೆ. 


(ಇ) 


ಶಈ ತೊಂದರೆ ನಿವಾರಣೆಗೆ ಶಾಶ್ವತ 
ಪರಿಹಾರವೇನಮು?ನು 


| ಒಂದು ತಾಲ್ಲೂಕು ಪಂಚಾಯತಿಯಲ್ಲಿ ಹೆಚ್ಚುವರಿಯಾದ | 


iW ಪ್ರಸ್ತುತ ಆರ್ಥಿಕ ಇಲಾಖೆಯಿಂದ ತಾಲ್ಲೂಕು ; 
ಪಂಚಾಯತಿಗಳಿಗೆ ಶಿಕ್ಷಕರ ವೇತನಾನುದಾನವನ್ನು ನೇರವಾಗಿ | 
ಬಿಡುಗಡೆ ಮಾಡಲಾಗುತ್ತಿದೆ. ಒಂದು ಜಿಲ್ಲೆಯ ವ್ಯಾಪ್ತಿಯಲ್ಲಿ 


} 


ವೇತನಾನುದಾನವನ್ನು, ವೇತನಾನುದಾನದ ಕೊರತೆ ಇರುವ 
ಮತ್ತೊಂದು ತಾಲ್ಲೂಕು ಪಂಚಾಯತಿಗೆ ಮರುಹೊಂದಾಣಿಕೆ | 
ಮಾಡಲು . ಸಾಧ್ಯವಾಗದ ಕಾರಣ ಈ ತೊಂದರೆಯನ್ನು 
ಪರಿಹರಿಸಲು ಆರ್ಥಿಕ ಇಲಾಖೆಯೊಂದಿಗೆ ಚರ್ಚಿಸಲಾಗಿ, 
ಮುಂದಿನ 2020-2ನೇ ಇ ಸಾಲಿನಲ್ಲಿ ತಾಲ್ಲೂಕು 
ಪಂಚಾಯತಿಗಳಿಗೆ ಬಿಡುಗಡೆ ಮಾಡುವ ವೇತನಾನುದಾನವನ್ನು 
ಜಿಲ್ಲಾ ಪಂಚಾಯತಿಗಳಿಗೆ ಒಟ್ಟಾರೆಯಾಗಿ ಅನುದಾನ ಬಿಡುಗಡೆ 
ಮಾಡಿ ಜಿಲ್ಲಾ ಪಂಚಾಯತಿಗಳು ನಂತರ ಸಂಬಂಧಿಸಿದ 
ತಾಲ್ಲೂಕು ಪಂಚಾಯತಿಗಳಿಗೆ" ವಾಸ್ತವಿಕ ಬೇಡಿಕೆಗೆ 
ಅನುಗುಣವಾಗಿ ವೇತನಾನುದಾನವನ್ನು ಮರುಹಂಚಿಕೆ ಮಾಡಲು 
ಆರ್ಥಿಕ ಇಲಾಖೆಯಿಂದ ಕ್ರಮವಹಿಸಲಾಗುತ್ತಿದೆ ಇದರಿಂದ 
ಇನ್ನುಮುಂದೆ ವೇತನಾನುದಾನದ ಕೊರತೆ ಉದ್ಭವಿಸದಂತೆ 
ಕ್ರಮವಹಿಸಿ ಸಕಾಲದಲ್ಲಿ ವೇತನ ಪಾವತಿಸಲು 
ಅನುಕೂಲವಾಗುತ್ತದೆ. 


21 2019-20ನೇ ಸಾಲಿನಲ್ಲಿ ಶಿಕ್ಷಕರ ವೇತನ ವೆಚ್ಚಗಳಿಗೆ 
ಆಯವ್ಯಯದಲ್ಲಿ ರೂ 14563.26 ಕೋಟಿಗಳ ಅನುದಾನವನ್ನು 
ನಿಗದಿಪಡಿಸಲಾಗಿದ್ದು, ಪ್ರಸ್ತುತ' ಸಾಲಿನಲ್ಲಿ ನಿಗದಿಪಡಿಸಿದ 
ಅನುದಾನಕ್ಕಿಂತ ಹೆಚ್ಚುವರಿಯಾಗಿ ರೂ 680.39 ಕೋಟಿಗಳನ್ನು 
ಬಿಡುಗಡೆ ಮಾಡಲಾಗಿದೆ. 

31 ಈಗಾಗಲೇ 2019-20ನೇ ಸಾಲಿನಲ್ಲಿ ಖಜಾನೆ-2 - 
ತಂತ್ರಾಂಶದಲ್ಲಿ ಅಗತ್ಯ ಮಾಹಿಗಳು ಹಾಗೂ ಅನುಮತಿಗಳ 
ಅಳವಡಿಕೆ ಆಗಿರುವುದರಿಂದ, ಮುಂದಿನ ಸಾಲಿನಲ್ಲಿ ತಾಂತ್ರಿಕ 
ಅಡಚಣೆಗಳು ಸಂಭವಿಸುವ ಸಾಧ್ಯತೆ ಕಡಿಮೆಯಿದೆ. 


4 ಬಿಡುಗಡೆಯಾಗುವ ವೇತನಾನುದಾನವನ್ನು ಸಮರ್ಪಕವಾಗಿ | 
ಬಳಸಿಕೊಂಡು ವೇತನಾನುದಾನದ ಕೊರತೆ ಉಂಟಾಗದಂತೆ 
ಕ್ರಮವಹಿಸಲು 'ದಿನಾಂಕ:29.08.2019 ರಂದು ಆಯುಕ್ತರು, !. 


ಸಾರ್ವಜನಿಕ ಶಿಕ್ಷಣ ಇಲಾಖ ಇವರಿಂದ ಸುತ್ತೋಲೆಯನ್ನು |" 


| ಹೊರಡಿಸಲಾಗಿರುತ್ತದೆ. (ಅನಬಂಧ-1) 


.ಇಪಿ 56 ಯೋಯೋಕ 2020 | 
ಎಹ್‌ 
ವಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 


ಸಕಾಲ ಸಚಿವರು 


ಸ 
ಕರ್ನಾಟಕ BE ರಾರ 
< ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಛೇರಿ ನೃಪತುಂಗ ರಸ್ತೆ ಬೆಂಗಳೂರು-01 
ಸಂಖ್ಯೆ 'ಆಯವ್ಯಯ:ಅನು.ಬೇ/ವೇ.ಪಾ/2019-20[3 034೩೩3 ದಿನಾಂಕ:29-08-2019 
; : : ಸುತ್ತೋಲೆ :: 
ವಿಷಯ: ಜಿಲ್ಲಾ ಪಂಚಾಯತಶ್‌/ಹಾಗೂ ತಾಲ್ಲೂಕು ಪಂಚಾಯಶ್‌ಗಳಿಗೆ ಮತ್ತು ಅವುಗಳ ವ್ಯಾಪ್ತಿಗೆ ಬರುವ 
ಅಧಿಕಾರಿ/ಸಿಬ್ಬಂದಿಗಳ ಮೇತನ ವೆಚ್ಚಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಬಗ್ಗೆ. 
- ಉಲ್ಲೇಖ: ವಿಶೇಷಾಧಿಕಾರಿಗಳು(ಜಿ.ಪಂ), ಆರ್ಥಿಕ ಅಲಾಖೆ ಇವರ ಪತ್ರ ಸಂಖ್ಯೆ ಆಇ 321 ವೆಚ್ಚ 6/2019 
ದಿನಾಂಕ:29.05.2019. 
ಸಲಗ 


ಮೇಲ್ಕಂಡ .ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ವಿಧಾನ ಪರಿಷತ್ತಿನ ಶಿಕ್ಷಕರ/ಪದವೀಧರ ಕ್ಷೇತ್ರಗಳನ್ನು ಪ್ರತಿನಿಧಿಸುವ 
ಮಾನ್ಯ ಸದಸ್ಯರುಗಳು ಹಾಗೂ ಹಲವು ಜನಪ್ರತಿನಿಧಿಗಳು ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ 
ಶಿಕ್ಷಕರುಗಳಿಗೆ ವೇತನವನ್ನು ಸುಮಾರು 3-4 ತಿಂಗಳುಗಳಿಂದ ನೀಡಿರುವುದಿಲ್ಲ ಎಂಬ ಬಗ್ಗೆ ವಿಷಾದ ವ್ಯಕ್ತಪಡಿಸಿರುತ್ತಾರೆ. ಈ ಬಗ್ಗೆ 


ಪ್ರಕಿ ತಿಂಗಳು ಶಿಕ್ಷಕರ ವೇತನವನ್ನು ಎಏವಿಧ ಲೆಕ್ಕ ಶೀರ್ಷಿಕೆಗಳಲ್ಲಿ ಆಯಾ ತಿಂಗಳ ಕೊನೆಯ ದಿನಾಂಕದೊಳಗೆ ಪಾವತಿಸುವ ಬಗ್ಗೆ 
ಅಗತ್ಯ ಕ್ರಮ ವಹಿಸಲು ಈಗಾಗಲೇ ಹಲವಾರು ಬಾರಿ ಸೂಚನೆ ನೀಡಲಾಗಿತ್ತು. 


ಪ್ರತಿ ವರ್ಷದ ಆಯವ್ಯಯದಲ್ಲಿ ಕೇವಲ ಕಾರ್ಯನಿರತ ಸಿಬ್ಬಂದಿಯ 12 ಮಾಹೆಯ ವೇತನಾನುದಾನವನ್ನು ಮಾತ್ರ 
ನಿಗದಿಪಡಿಸಲಾಗಿರುತ್ತದೆ. ಇದಕ್ಕೆ ಹೊರತಾಗಿ ಬೇರೆ ಇನ್ನಾವುದೇ ಬಾಕಿ ವೇತನಕ್ಕಾಗಲಿ ಅನುದಾನವನ್ನು ಆಯವ್ಯಯದಲ್ಲಿ 
ನಿಗದಿಪಡಿಸಿರುವುದಿಲ್ಲ. ಒಂದು ವೇಳಿ ಯಾವುದೇ ಸಿಬ್ಬಂದಿ /ಅಧಿಕಾರಿಯ ಬಾಕಿ ವೇತನ ಪಾವತಿಸಬೇಕಾದಲ್ಲಿ ಅಂತಹ 
ಪ್ರಕರಣಗಳನ್ನು ಸರ್ಕಾರಕ್ಕೆ ಸಲ್ಲಿಸಿ ಅನುದಾನ ಬಿಡುಗಡೆ ಆದ ನಂತರ ಮಾತ್ರ ಬಾಕಿ ವೇತನವನ್ನು ಸೆಳೆಯಬೇಕಾಗಿದ್ದು. ಅನ್ಮತಾ 
ಕೇವಲ ಪ್ರತಿ ಮಾಹೆಯ ವೇತನವನ್ನು ಮಾತ್ರ ಸೆಳೆಯಬೇಕಾಗಿರುತ್ತದೆ. 

ಈ ಹಿನ್ನೆಲೆಯಲ್ಲಿ ಎಲ್ಲಾ ಜಿಲ್ಲೆಗಳ ಉಪನಿರ್ದೇಶಕರು ವೇತನ ಪಾವತಿ ಬಗ್ಗೆ ಅಗತ್ಯ ಕ್ರಮ ವಹಿಸಿ ತೆಮ್ಮ ಅಧೀನದಲ್ಲಿ 
ಬರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಾಥಮಿಕ ಹಾಗೂ ಪೌಢಶಾಲಾ ಶಿಕ್ಷಕರು, ಮುಖ್ಯಶಿಕ್ಷಕರುಗಳು ಸಿಬ್ಬಂದಿಗಳ ವೇತನ/ವೇತನೇತರ 
ವೆಚ್ಚಗಳಿಗೆ ಅನುದಾನದ ಕೊರತೆ ಇದ್ದಲ್ಲಿ ಸೂಕ್ತ ಸಮರ್ಥನೆಯೊಂದಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲು ಈಗಾಗಲೇ ಸೂಚಿಸಲಾಗಿತ್ತು. 


ಅದರಂತೆ, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಶಿಕ್ಷಕರ/ಅಧಿಕಾರಿಗಳು/ಸಿಬ್ಬಂದಿಗಳ ವೇತನಕ್ಕಾಗಿ ಕೊರತೆ/ಹೆಚ್ಚುವರಿ ಅಗತ್ಯವಿರುವ 
ಅನುದಾನದ ಮಾಹಿತಿಯನ್ನು ಲೆಕ್ಕ ಶೀರ್ಷಿಕೆವಾರು ಸಲ್ಲಿಸಲಾಗಿದ್ದು, ಸಲ್ಲಿಸಲಾದ ಬೇಡಿಕೆಗಳನ್ನು "ಪರಿಶೀಲಿಸಲಾಗಿ ರಾಜ್ಯದ ಎಲ್ಲಾ 
ಜಿಲ್ಲೆಗಳಿಗೆ ಕೊರತೆ ಇರುವ ಬೇಡಿಕೆ ಮೊತ್ತ 1190.00 ಕೋಟೆಗಳಾಗಿರುತ್ತದೆ. ಈ ಹೆಚ್ಚುವರಿ ಬೇಡಿಕೆಗೆ ಯಾವುದೇ ಸಮರ್ಥನೆ 
ನೀಡದೆ ಕೇವಲ ಅನುದಾನ ಕೊರತೆ ಎಂದು ಹೇಳಲಾಗಿದೆ. ಆದರೆ ಯಾವ ಕಾರಣದಿಂದ ಅನುದಾನ ಕೊರತೆ ಆಗಿದೆ ಎಂಬ ಬಗ್ಗೆ 
ಸ್ಪಷ್ಟ ಮಾಹಿತಿ ಒದಗಿಸಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಮೊತ್ತದ ಕೊರತೆಯ ಅನುದಾನವನ್ನು ಕೋರಿ ಆರ್ಥಿಕ 
ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲು ಸಾಧ್ಯವಿರುವುದಿಲ್ಲ. ಏಕೆಂದರೆ ಪ್ರತಿ ವರ್ಷ ಆಯವ್ಯಯದಲ್ಲಿ ಇಲಾಖಾವಾರು ಅನುದಾನದ 
ಹಂಚಿಕೆಯು ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ/ಸಿಬ್ಬಂದಿಗಳಿಗೆ ಹೆಚ್‌.ಆರ್‌.ಎಂ.ಎಸ್‌ ತಂತ್ರಾಂಶದ ಮೂಲಕ 
ಸೆಳೆಯುವ ವೇತನವನ್ನು ಆಧರಿಸಿರುತ್ತದೆ. ಪ್ರತಿ ವರ್ಷ ವೇತನಕ್ಕಾಗಿ ನಿಗದಿಪಡಿಸಲಾಗಿರುವ ಅನುದಾನವನ್ನು ಈ ಕೆಳಕಂಡ 
"ಉದ್ದೇಶಗಳಿಗಾಗಿ ಯಾವುದೇ ಪೂರ್ವಾನುಮತಿ ಇಲ್ಲದೇ ಬಳಸಿಕೊಳ್ಳಲಾಗುತ್ತಿರುವುದನ್ನು ಗಮನಿಸಲಾಗಿದೆ. 


* ಕಛೇರಿಗಳಲ್ಲಿ ಖಾಲಿ ಇರುವ ಹುದಗಳಿಗೆ ನೇಮಕಾತಿ ಹಾಗೂ ನಿಯೋಜನೆ ಮಾಡಿಕೊಂಡಾಗ. 


[=] 
* ಅಧಿಕಾರಿಗಳು /ಸಿಬ್ಬಂದಿಗಳ ಹಿಂದಿನ ಅವಧಿಗಳ ಬಾಕಿ ವೇತನವನ್ನು ಸೆಳೆಯಬೇಕಾಗಿ ಬರುವ ಪ್ರಕರಣಗಳು. 
* ವರ್ಷಂಪೂರ್ತಿ ವೇತನಕ್ಕಾಗಿ ನಿಗದಿಪಡಿಸಲಾಗಿರುವ ಅನುದಾನವನ್ನು ವೇತನೇತರ ವೆಚ್ಚಗಳಿಗಾಗಿ ಅಂದರೆ ಬಾಕಿ 
ವೇಶನ/ಗಳಿಕೆ ರಜೆ ನಗದೀಕರಣ/ವೈದ್ಯಕೀಯ ವೆಚ್ಚ ಮರುಪಾವತಿ/ನಿವೃತ್ತಿ ನಂತರ ಗಳಿಕೆ ರಜೆ ನಗದೀಕರಣ ಮುಂತಾದ 
" ಇತರೆ ವೆಚ್ಚಗಳಿಗಾಗಿ ಬಳಸಿಕೊಳ್ಳುತ್ತಿರುವುದು. 
«೪ ವರ್ಗಾವಣೆ ಹೊಂದಿದ ನೌಕರರಿಗೂ ಮೂಲ ಕಛೇರಿಯಲ್ಲಿಯೇ ಬಾಕಿ ವೇತನವನ್ನು ಸೆಳೆಯುವುದರಿಂದ. 
ಎ ನಿರೀಕ್ಷಣಾ ಅವಧಿಯಲ್ಲಿನ ಅಧಿಕಾರಿ/ಸಿ್ಬಂದಿಗಳ ವೇತನವನ್ನು ಏಕಕಾಲದಲ್ಲಿ ಸೆಳೆಯುವ ಸಂದರ್ಭಗಳು. 
* ಅಮಾನತ್ತು ಪ್ರಕರಣಗಳಿಗೆ ವೇತನ/ವೇತನೇತರ ವೆಚ್ಚಗಳನ್ನು ಸೆಳೆಯುವ ಪ್ರಕರಣಗಳು. 


ಈ ಮೇಲ್ಕಂಡ ಎಲ್ಲಾ ಪ್ರಕರಣಗಳಿಗೆ ಹಾಗೂ ಇದೇ ರೀತಿಯ ವೇತನೇತರ ವೆಚ್ಚಗಳಿಗಾಗಿ ಪ್ರತಿ ಮಾಹೆಯ ವೇತನಕ್ಕಾಗಿ 
ನಿಗದಿಪಡಿಸಿರುವ ಅನುದಾನದಲ್ಲಿ ಬಳಸಿಕೊಳ್ಳುವುದರಿಂದ ಪ್ರತಿ ತಿಂಗಳು ವೇತನಕ್ಕಾಗಿ ನಿಗದಿಪಡಿಸಿರುವ ಅನುದಾನದಲ್ಲಿ 
ಕೊರತೆಯಾಗುತ್ತಿರುವುದನ್ನು ಗಮನಿಸಿದೆ. ಈ ಹಿನ್ನೆಲೆಯಲ್ಲಿ ಮಾಸಿಕ ವೇತನಕ್ಕಾಗಿ ನಿಗದಿಯಾದ ಅನುದಾನದಲ್ಲಿ ಯಾವುದೇ 
ಬಾಕಿ ವೇತನವನ್ನು ಸೆಳೆಯಬಾರದೆಂದು, ಈ ಮೂಲಕ ಕಟ್ಟುನಿಟ್ಟಾಗಿ ಸೂಚಿಸಿದೆ. ಬಾಕಿ ವೇತನಕ್ಕೆ ಅಗತ್ಯವಿರುವ ಹೆಚ್ಚುವರಿ 
ಅನುದಾನದ ಬೇಡಿಕೆಗೆ ಪ್ರಸ್ತಾವನೆ ಸಲ್ಲಿಸುವಾಗ ಸೂಕ್ತ ಕಾರಣ ಹಾಗೂ ಅಗತ್ಯ ದಾಖಲೆಗಳೊಂದಿಗೆ ಪ್ರಸಾವನೆ ಸಲ್ಲಿಸಲು ತಿಳಿಸಿದೆ. 

-——2 


-2- . 
ಈ ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತಿ /ತಾಲ್ಲೂಕು ಪಂಚಾಯತಿಗಳು ಮತ್ತು ಅವುಗಳ ವ್ಯಾಪಿಗೆ : 
ಬರುವ ಅಧಿಕಾರಿ/ಸಿಬ್ಬಂದಿಗಳ ವೇತನ ವೆಚ್ಚಕ್ಕಾಗಿ ಕೊರತೆ/ಹೆಚ್ಚುವರಿ ಅನುದಾನಕ್ಕಾಗಿ ಬೇಡಿಕೆ ಪ್ರಸ್ತಾವನೆಗಳನ್ನು ಸಲ್ಲಿಸುತ್ತಿದ್ದು. 


ಇಂತಹ ಅಪೂರ್ಣ/ಸ್ಪಷ್ಟೀಕರಣಗಳಿಲ್ಲದ ಪ್ರಸ್ತಾವನೆಗಳನ್ನು ಆರ್ಥಿಕ ಇಲಾಖೆಯಿಂದ ತಿರಸ್ಕರಿಸಲಾಗುತ್ತಿದೆ. 


ಮುಂದುವರೆದು, ಇನ್ನು ಮುಂದೆ ಜಿಲ್ಲಾ ಪಂಚಾಯತಿ/ತಾಲ್ಲೂಕು ಪಂಚಾಯತಿಗಳು ಮತ್ತು ಅವುಗಳ “ವ್ಯಾಪ್ತಿಗೆ ಬರುವ 
ಅಧಿಕಾರಿ/ಸಿಬ್ಬಂದಿಗಳ ವೇತನ ವೆಚ್ಚಕ್ಕಾಗಿ ಕೊರತೆ/ಹೆಚ್ಚುವರಿ ಅನುದಾನಕ್ಕಾಗಿ ಬೇಡಿಕೆ ಪ್ರಸ್ತಾವನೆಗಳನ್ನು ಸಲ್ಲಿಸುವಾಗ ಉಲೇಖಿತ 
ಸುತ್ರೋಲೆಯಲ್ಲಿನ ಅಂಶಗಳನ್ನು ಗಮನದಲಿಟ್ಟುಕೊಂಡು ಸುತ್ತೋಲೆಯಲ್ಲಿ ನಿಗದಿಪಡಿಸಿರುವ ಮಾದರಿ ನಮೂನೆಗಳಲ್ಲಿಯೇ ಸಲ್ಲಿಸಲು 


ಅಗತ್ಯ ಕ್ಷಮ ವಹಿಸಲು ಸೂಚಿಸಿದೆ. ಉಲ್ಲಖಿತ” ಆದೇಶದ ಪ್ರತಿಯನ್ನು ಈ ಸುತ್ತೋಲೆಯೊಂದಿಗೆ ಅನುಬಂದಿಸಿದೆ 


ಕೌ 
ಪ್ರತಿ ತಿಂಗಳ 8 ನೇ ದಿನಾಂಕ ದೊಳಗೆ ಕಡ್ಡಾಯವಾಗಿ ಕಳುಹಿಸುವುದು, 


ಕ್ಷೇತಶಿಕ್ಷಣಾಧಿಕಾರಿಗಳಿಂದ ಪಡೆದ ಮಾಹಿತಿಯನ್ನು ಜಿಲ್ಲಾ ಉಪನಿರ್ದೇಶಕರು ಪರಿಶೀಲಿಸಿ, ಕ್ರೋಢೀಕರಿಸಿ ಆಯುಕ್ತರ 
ಕಛೇರಿಗೆ caocpibng@omail.com A ಪತಿ ತಿಂಗಳ 10ನೇ ದಿನಾಂಕ ದೊಳಗೆ ಕಡ್ಡಾಯವಾಗಿ ಕಳುಹಿಸುವುದು. ಈ ಎಲ್ಲಾ 
ಮಗಳ ನಂತರವೂ ವೇತನ ಬಿಡುಗಡೆಯಲ್ಲಿ ಯಾವುದೇ ವಿಳಂಬವಾದಲ್ಲಿ ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ 
ಉಪನಿರ್ದೇಶಕರನ್ನೇ ನೇರ ಹೊಣೆಗಾರರನ್ನಾಗಿಸಲಾಗುವುದು, ಪ್ರಾಥಮಿಕ ಹಾಗೂ ಪೌಢಶಾಲಾ ತಿಕ್ಷಕರು/ಸಿಬ್ಬಂದಿಗಳಿಗೆ ಪ್ರತ 
ತಿಂಗಳ ವೇತನಕ್ಕೆ ಅನುದಾನ 'ಕೊರತೆ ಇರದ ಹಾಗೆ ಸಂಬಂಧಿಸಿದ ಜಿಲ್ಲಾ ಉಪನಿರ್ದೇಶಕರು ಹಾಗೂ ಕೇತ ಶಿಕ್ಷಣಾಧಿಕಾರಿಗಳು 


ಖರ 


ವೈಯುಕ್ತಿಕ ಗಮನ ಹರಿಸಿ ಇನ್ನು ಮುಂದೆ ಯಾವುದೇ ರೀತಿಯ ಸಮಸ್ಯೆಯಾಗದಂತೆ ಅಗತ್ವ ಕ್ರಮ ವಹಿಸುವುದು. 


ರಾಜ್ಯದಲ್ಲಿನ ಎಲ್ಲಾ ಜಿಲ್ಲಾ/ತಾಲ್ಲೂಕು ಪಂಬಾಯಿತಿಗಳ ಲೆಕ್ಕ ಶೀರ್ಷಿಗಳಲ್ಲಿ ಆಯವ್ಯಯದಲ್ಲಿ ನಿಗದಿಯಾಗಿರುವ ಅನುದಾನ ಹಾಗೂ 
ಪಸ್ತುತ ಮರುಹೊಂದಾಣಿಕೆ ಹಾಗೂ ಹೆಚ್ಚುವರಿ ಆನುದಾನರ ಪ್ರಸ್ತಾನವೆಯಲ್ಲಿನ ಅನುದಾನಗಳನ್ನು ಗಣನೆಗೆ ತಗದುಕೊ೦ಡು 
ಇದರ ನಂತರವೂ ಸಹ ಪ್ರತಿ ಲೆಕ್ಕ ಶೀರ್ಷಿಕೆವಾರ; ಅಗತ್ಯವಾಗುವ ಹೆಚ್ಚುವರಿ ಅನುದಾನವನ್ನು ಉಲ್ಲೇಖತ ಸುತ್ತೋಲೆಯಲ್ಲಿನ 
ಮಾರ್ಗದರ್ಶನದ ಅನುಸಾರ ನಿಗದಿತ ನಮೂನೆಯಲ್ಲಿ ಹೆಚ್ಚುವರಿ ಬೇಡಿಕೆ ಸಲ್ಲಿಸುವುದು. ಈ" ರೀತಿ” ಅಗತ್ತವಿರುವ ಹೆಚ್ಚುವ 
ಬೇಡಿಕೆಯನ್ನು ದಿನಾಂಕ: 11.09.2019 ರ ಒಳಗಾಗಿ ಈ ಕಛೇರಿಗೆ ಸಲ್ಲಿಸುವುದು. 


ಆಯುಕ್ತರು 
ಸಾಧನ ಶಕ್ಷಣ(ಇಳ್ಟಾಸ 
ಇವರಿಗೆ, ” 
IN ರಾಜ್ನದ ಎಲ್ಲಾ ಉಪನಿರ್ದೇಶಕರ್ಯ(ಆಡಳಿತ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಇವರಿಗೆ ಸೂಕ್ತ ಕಮಕ್ಕಾಗಿ. 7 


2. ರಾಜ್ಯದ ಎಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಇವರಿಗೆ ಉಪನಿರ್ದೇಶಕರು(ಆಡಳಿತ) ಇವರ' 
ಮುಖಾಂತರ ಸೂಕ್ತ ಕ್ರಮಕ್ಕಾಗಿ. 


1. ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಶಿಕ್ಷಣ ಇಲಾಖೆ. ಬಹುಮಹಡಿಗಳ ಕಟ್ಟಡ. 
ಬೆಂಗಳೂರು ಇವರ ಮಾಹಿತಿಗಾಗಿ. 

2. ಕಛೇರಿ ಪ್ರತಿ. 

DAD\Teachers Salary\Feachers Salary Circular.docx 


t 


py 


